ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತಫೆ ರಹಿತ ಪುಶ್ನೆ 
ದಿನಾ೦ಕ: 22-03-2021 ಪ್ರಶ್ನೆ ಸಂಖ್ಯೆ: 1559 (1877) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಡಾ।।| ವೈ.ಎ. ನಾರಾಯಣಸ್ವಾಮಿ (ಶಿಕ ಕರ ಕೇತು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ: ವಿಶೇಷಭತ್ಯೆ ಮಂಜೂರಾತಿ ಬಗ್ಗೆ 


(ಅ) ದಿ:01-08-2008ರಲ್ಲಿ ನೇಮಕಾತಿ ಹೊಂದಿರುವ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲಾ 
ಶಿಕ್ಷಕರಿಗೆ ಹಾಗೂ ಉಪನ್ಯಾಸಕರಿಗೆ ವಿಶೇಷ ಭತ್ಯೆ ಮಂಜೂರಾಗದೆ ತಾರತಮ್ಯವಾಗುತ್ತಿರುವುದು 
ಸರ್ಕಾರದ ಗಮನಕೆೆ, ಬಂದಿದೆಯೇ; 


(ಆ) ಸದರಿ ಶಿಕಕರು ಮತ್ತು ಉಪನ್ಯಾಸಕರುಗಳಿಗೆ ವಿಶೇಷ ಭತ್ಯೆಯನ್ನು ವಸೂಲು ಮಾಡುವಂತೆ 
ಸರ್ಕಾರವು ಆದೇಶಿಸಿದ್ದು, ಇದಕ್ಕೆ ಕಾರಣಕರ್ತರಾದ ಬಡವಾಡೆ ಅಧಿಕಾರಿ/ನೌಕರರ ಮೇಲೆ ಏನು ಕಮ 
ಕೈಗೊಳ್ಳಲಾಗಿದೆ? (ಮಾಹಿತಿ ನೀಡುವುದು) 


